ಕರ್ನಾಟಕ. ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
- -ಉತ್ತರಿಸುವ-ಸಚಿವರು 


738 

ಶ್ರೀ ಎನ್‌. ಅಪ್ಪಾಜಿಗೌಡ 

(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
e ಇ ke 


14.12.2020 
ಪ್ರಾಥಮಿಕ ಮತ್ತು. ಪೌಢ ಶಿಕ್ಷಣ ಸಚಿವರು 


3 ಪಶ್ನೆ ಉತ್ತರ 
ಅ) [2020ರ ಆಯವ್ಯಯದಲ್ಲಿ ಘೋಷಿಸಿರುವಂತೆ 
ಈಗಾಗಲೇ ಪೂರ್ವ ಪ್ರಾಥಮಿಕ 
ತರಗತಿಗಳಿಂದ 12ನೇ ತರಗತಿವರೆಗೆ ಒಂದೇ 
ಸೂರಿನಡಿ ಶಿಕ್ಷಣ ನೀಡುವ ಸಲುವಾಗಿ 
ಕರ್ನಾಟಕ ಪಬ್ಲಿಕ್‌ ಶಾಲೆಗಳನ್ನು ಪ್ರಾರಂಭ ಬಂದಿದೆ 
ಮಾಡಿ ಸದರಿ ಶಾಲೆಗಳಿಗೆ ಅಗತ್ಯ 
ಮೂಲಭೂತ ಸೌಲಭ್ಯ ಒದಗಿಸಲು 100 
| ಕೋಟಿ ' ಅನುದಾನ ಒದಗಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: j 
ಆ) ಬಂದಿದ್ದಲ್ಲಿ, ಪ್ರಗತಿಯ ಕಾರ್ಯ ಯಾವ 2020-21ನೇ ಸಾಲಿನ ಆಯವ್ಯಯದಲ್ಲಿ 
| ಹಂತದಲ್ಲಿದೆ: ಯಾವ ಯಾವ ಶಾಲೆಗಳಿಗೆ | ಕರ್ನಾಟಕ ಪಬ್ಲಿಕ್‌ ಶಾಲೆಗಳ ಮೂಲಭೂತ 
| ಮೂಲಭೂತ ಸೌಲಭ್ಯ ಒದಗಿಸಲಾಗಿದೆ. ಸಾಕ್ಮರ್ಯಕ್ಕಾಗಿ ಒದಗಿಸಲಾದ ರೂ.100.00 
| ಅವರ ನೀಡುವುದು) ಒದಗಿಸದಿದ್ದಲ್ಲಿ ಕೋಟಿಗಳ ಅನುದಾನದಲ್ಲಿ, ಮೊದಲ ಹಂತವಾಗಿ 
ಕಾರಣಗಳೇನು: (ಸಂಪೂರ್ಣ ವಿವರ ಕಾ 
ನೀಡುವುದು) 50 ಕರ್ನಾಟಕ ಪಬ್ಲಿಕ್‌ ಶಾಲೆಗಳಿಗೆ ತಲಾ | 
ರೂ.2.00 ಕೋಟಿಗಳಂತೆ ಮೂಲಭೂತ | 
ಸೌಕರ್ಯಗಳನ್ನು “ಒದಗಿಸಲು, ಎರಡು 


ತ್ರೈಮಾಸಿಕ ಕಂತಿನ ಅನುದಾನ ರೂ.50.00 
ಕೋಟಿಗಳನ್ನು ಸರ್ಕಾರದ ಆದೇಶ ಸಂಖ್ಯೆೇಇಪ 


136 ಯೋಸಕ 2020%(ಭಾಗ-2), 
ದಿನಾಂಕ:08.10.2020 ರಲ್ಲಿ ಬಿಡುಗಡೆ 
ಮಾಡಲಾಗಿದ್ದು, ಸದರಿ ಅನುದಾನವನ್ನು 


ಸಂಬಂಧಪಟ್ಟ ಉಪ ನಿರ್ದೇಶಕರುಗಳ ಖಾತೆಗೆ 
ಜಮೆ ಮಾಡಲಾಗಿರುತ್ತದೆ (ವಿವರವನ್ನು ಅನುಬಂಧ 
ದಲ್ಲಿ ಒದಗಿಸಿದೆ). 


ಇ) 


೬ 


ಮಂಡ್ಯ ಜಿಲ್ಲೆ ನಾಗಮಂಗಲ`ತಾಲ್ಲೂಕು 


ವ್ಯಾಪ್ತಿಯಲ್ಲಿ ಎಷ್ಟು ಕರ್ನಾಟಕ ಪಬ್ಲಿಕ್‌ 
ಶಾಲೆಗಳನ್ನು ಪ್ರಾರಂಭಿಸಲಾಗಿದೆ: ಸದರಿ 
ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಲು 
ಈವರೆಗೆ ಬಿಡುಗಡೆ ಮಾಡಿರುವ 
ಅನುದಾನವೆಷ್ಟು? (ತಾಲ್ಲೂಕುವಾರು ಪ್ರಗತಿ 
ವಿವರವನ್ನು ನೀಡುವುದು) 


ಮಂಡ್ಯಜಿಲ್ಲೆ. ನಾಗಮಂಗಲ ತಾಲ್ಲೂಕು ವ್ಯಾಪ್ತಿಯ 
ದೇವಲಾಪುರ ಇಲ್ಲಿ, ಒಂದು ಕರ್ನಾಟಕ ಪಬ್ಲಿಕ್‌ 
ಶಾಲೆಯನ್ನು ಪ್ರಾರಂಭಿಸಲಾಗಿದೆ. 

2019-20ನೇ ಸಾಲಿನಲ್ಲಿ, ಸದರಿ: ಶಾಲೆಯ 
ನಿರ್ವಹಣಾ ವೆಚ್ಚಕ್ಕಾಗಿ ರೂ.5.00 ಲಕ್ಷಗಳ 
ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. 


ಹಾಗೂ 2020-21ನೇ ಸಾಲಿನಲ್ಲಿ, ಈ ಶಾಲೆಯ 
ಮೂಲಭೂತ ಸೌಕರ್ಯಕ್ಕಾಗಿ, ರೂ.5.00 ಲಕ್ಷಗಳ 
ಅನುದಾನ ಒದಗಿಸಲಾಗಿದ್ದು, ಇದರಲ್ಲಿ ಎರಡು 
ತ್ರೈಮಾಸಿಕ ಕಂತಿನ ಅನುದಾನ ರೂ.3.00 
ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿರುತ್ತದೆ. 


ಇಷಿ: 


237 ಯೋಸಕ 2020 


ಮ್‌ 
(ವಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


೪ 
ಣ್‌ 
ರ 


ಟ್ರ.ಹಂ- 728 ಹಿನುಬಂಸ 
ರ್‌ 50 ಕರ್ನಾಟಕ ಪಲ್ಲ ಶಾಲೆಗಳಗೆ ಬಡುಗಡೆ ಮಾಡಿದವ ಇನಾದಾನದ ನವರ ರಾ 
I § ಪತಿ ಶಾಲೆಗೆ [ರಾಗಿರುವ ug] ದಿಡುಗಡೆ ಮಾಡುತ್ತಿರುವ 
ಕ್ಷಮ. ಜಿಲೆ ಕೆ.ಪ.ಎಸ್‌ ಶಾಲೆಗಳ ಮಂಜೂರಾಗಿರುವ ಅನುದಾನ (ರೂ. ಎರಡು ತ್ರೈ ಮಾಸಿಕ ಕಂತಿನ . 
ಸಂಖ್ಯೆ id ಸಂಖ್ಯೆ ಅನುಬಾನ( ರೂ. ಕೋಟಿಗಳಲ್ಲಿ) ಅನುದಾನ | ( 
ಕೋಟಿಗಳಲ್ಲಿ) ನಾ ರೂ. ಕೋಟಿಗಳಲ್ಲಿ) 
F 2 . 3 F p _ | N 
| ಬಾಗಲಕೂೋಷ [ j 200 
Eu `ಪಾಗಳೊರ್‌ ಸಾಕ p) T 7ರ 
3 ಬೆಂಗಳೊರು `'ಸ್ಹಾಮಾಂರ i 7% 
ಬಗಳಾರು ಪಣ ——— 2.00 
ಪೆಳಗಾವ —— [ 2.00 
ಬಳ್ಳಾರಿ 2 2.00 
p ಬೀದರ 1 2.00 
pl ಚಾಮರಾಜನಗರ 2 2.00 
| ಚಿಕ್ಕಬಳ್ಳಾಪುರ i 2.00 
ಚಿಕ್ಕಮಗಳೂರು | 2 2.00 
ಚಿತ್ರದುರ್ಗ i 200 
ಚಿಕ್ಕೋಡಿ I 2.00 
ದಣ ಕನ್ನಡ p 200 
ಧಾವಣಗೆರೆ NR 2.00 
ಧಾರವಾಡ i | 2.00 
ಗೆದಗ Tf i 200 
ಹಾಸನ WN 2 2.00 
ಹಾವೇರಿ - 1 2.00 
ಸಾಡು T I 2.00 
ಕೋಲಾರ - 2 2.00 | 
ಫೊಪಳ I 2.00 
ಹಾಡ್ಯ —— p) 2.00 
[3 ಮೈಸೂರು 2 2.00 
Nu ಕಾಯಜಾಹ ENN 200 400 NR 200 | 
3 ರಾಮನಗಕ I 220 200 100 | 
§ ] ಶಿವಮೊಗ್ಗ, 1] 2 2.00 400 —T 2.00 
| ತುಮಕೂರು I 2 | 2.00 4.00 200 
8 | ತುಮಕೂರು ಪದಗ | 1 2.00 2.00 1.00 
ಗಾ ~~ ———— | 500 200 100 
ಉತ್ತರಕನ್ನಡ ] WE 260 400 20 
ತಿರಾ | OT | 2.00 (_ 00 W - 
ವಿಜಯಪುರ 2 200 400 2.00 
ಸಾರಾ 1] 2.00 —— 2.00 1.00 
I — 700.00 | FN 
C2 
ರಾಜ ಯೋಜ ೯ಶಕರು 


ಶಿಕ್ಷಣ ಕರ್ನಾಟಕ 


